0 ಕರ್ನಾಟಕ ವಿಧಾನ ಪರಿಷತ್ತು 
ಸದಸ್ಯರ ಹೆಸರು ಶ್ರೀ ಎನ್‌. ಅಪ್ಪಾಜಿಗೌಡ (ಸ್ಥಳೀಯ ಸಂಸ್ಥೆಗಳ ಕ್ಷೇತ 
ಚುಕ್ಕೆ ರಹಿತ ಪ್ರಶ್ನೆ ಸಂಖ್ಯೆ 1644 
ಉತ್ತರ ದಿನಾಂಕ 20.03.2020 
3 
ಸಂ. ಪಶ್ನೆ ಉತ್ತರ 
ಅ.'1ರಾಜ್ಯದಲ್ಲಿ ಜಲಧಾಕ "ಯೋಜನೆಯ ರಾಜ್ಯದಲ್ಲಿ ಜಲಧಾಕೆ "ಯೋಜನೆಯ ಕಾರ್ಯರೂಪಕ್ಕೆ ಬಂದಡೆ. 
ಕಾರ್ಯರೂಪಕ್ಕೆ ಬಂದಿದೆಯೇ; 
ಬಂದಿದ್ದಲ್ಲಿ, ಸರ್ಕಾರ ಯಾವ ಯಾವ ರಾಜ್ಯದ ಎಲ್ಲಾ ಗ್ರಾಮೀಣ ಜನವಸತಿಗಳಿಗೆ 'ಕುಡಿಯಲು ಶುದ್ಧ ನೀರನ್ನು 
ಜಿಲೆಗಳಲಿ ಈ ಯೋಜನೆಯನು. ನದಿ ಮೂಲಗಳಿಂದ ಒದಗಿಸುವ ಉದ್ದೇಶವನ್ನು ಇರಿಸಿಕೊಂಡು 
ಜಾರಿಗೊಳಿಸಿದೆ; “ | ಸಮಗ್ರವಾದ ಜಲಧಾರೆ ಯೋಜನೆಯನ್ನು 2018-19ನೇ ಸಾಲಿನ 


(ವಿವರ ನೀಡುವುದು) 


ಆಯವ್ಯಯದಲ್ಲಿ ಘೋಷಿಸಲಾಗಿರುತ್ತದೆ. 


ಯೋಜನೆಯ ಮೊದಲನೇ ಹಂತಕ್ಕೆ ಸಚಿವ ಸಂಪುಟ ಮತ್ತು ಹಣಕಾಸು 
ಇಲಾಖೆಯ ಒಪ್ಪಿಗೆ. ಪಡೆಯಲಾಗಿರುತ್ತದೆ. 


2019-20ನೇ. ಸಾಲಿನಲ್ಲಿ ಜಲಧಾರೆ ಯೋಜನೆಯ ಮೊದಲ ಹಂತವಾಗಿ 
ವಿಜಯಪುರ, ಮಂಡ್ಯ, ರಾಯಚೂರು ಮತ್ತು ಕೋಲಾರ ಜಿಲ್ಲೆಗಳಲ್ಲಿ 
ಕೈಗೊಳ್ಳಲು ಅನುಮೋದನೆಯಾಗಿದೆ. 


ಈ ಯೋಜನೆಯ ಅನುಷ್ಠಾನಕ್ಕೆ ಸರ್ಕಾರ 


ಜಲಧಾಕಯ' ಮೊದಲನೇ ಹಂತದಲ್ಲಿ "ರೂ.4000. ಉಕೋಟಿಗಳಲ್ಲಿ 


ಆ; 
ನಿಗಧಿಪಡಿಸಿದ ಅನುದಾನವೆಷ್ಟು; ಅದರಲ್ಲಿ | ವಿಜಯಪುರ, ಮಂಡ್ಯ. ರಾಯಚೂರು ಮತ್ತು ಕೋಲಾರ ಜಿಲ್ಲೆಗಳಲ್ಲಿ 
ಯಾವ ಯಾವ ಕಾಮಗಾರಿಗಳನ್ನು. ಅನುಷ್ಠಾನಗೊಳಿಸಲು 'ಆಡಳಿತಾತ್ಮಕ ಅನುಮೋದನೆ ದೊರಕಿರುತ್ತದೆ. 
ಕೈಗೊಂಡಿದೆ; (ಜಿಲ್ಲಾವಾರು, ಪ್ರತ್ಯೇಕವಾಗಿ | Ai os, AIEEE odd 
ಮಂಡ್ಯ ಜಿಲ್ಲೆಯ ತಾಲ್ಲೂಕುವಾರು ಪ್ರಸ್ತುತ ಸಂಸ್ಥೆಯವರ ಸಹಯೋಗದೊಂದಿ ದಲನೇ 
ಮಾಹಿತಿ ನೀಡುವುದು) ಹಂತದಲ್ಲಿ ವಿಜಯಪುರ ಮತ್ತು ಮಂಡ್ಯ ಜಿಲ್ಲೆಯ ಸಮಗ್ರ ಕುಡಿಯುವ 

ನೀರಿನ: : ಯೋಜನೆಯನ್ನು... ಕೈಗೆತ್ತಿಕೊಳ್ಳಲು ನಿರ್ಣಯಿಸಲಾಗಿರುತ್ತದೆ. 
ವಿವರಗಳು ಕೆಳಕಂಡಂತಿದೆ. 
ಕ್ರಸಂ ಜಿಲ್ಲೆ ಅಂದಾಜು ಮೊತ್ತ 
(ರೂ. ಕೋಟಿಗಳಲ್ಲಿ) 
ವಿಜಯಪುರ 2703.00 
2 ಮಂಡ್ಯ 1679.00 
ಮಂಡ್ಯ ಜಿಲ್ಲೆಗೆ ಸಂಬಂಧಿಸಿದಂತೆ ಪ್ರಾಥಮಿಕ ಯೋಜನಾ ವರದಿಯನ್ನು 
ತಯಾರಿಸಲಾಗಿರುತ್ತದೆ. '. ಯೋಜನೆಗೆ ತಾಲ್ಲೂಕುವಾರು ಅನುದಾನ 
ನಿಗಧಿಪಡಿಸಲಾಗಿರುವುದಿಲ್ಲ. 
ನ ನಲನಧಾಕ ಯೋಜನ್‌ ಗುರಿ ಮತ್ತು]ಕುಡಿಯುವ ನೀರನ್ನು ನದಗಳು ಅಧವಾ ಜಲಾಶಯೆಗಳಿಂದ 


ಉದ್ದೇಶಗಳೇನು; (ವಿವರ ನೀಡುವುದು) 


ಉಪಯೋಗಿಸಿಕೊಂಡು, ನೀರನ್ನು ಶುದ್ಧೀಕರಿಸಿ ಜಲಧಾರೆ ಯೋಜನೆಯ 
ಮೂಲಕ ಹಂತ ಹಂತವಾಗಿ ರಾಜ್ಯದ ಎಲ್ಲಾ. ಗ್ರಾಮೀಣ ಪ್ರದೇಶದಲ್ಲಿ 
ಅನುಷ್ಠಾನಗೊಳಿಸಲು ಸರ್ಕಾರವು ನಿರ್ಣಯಿಸಿರುತ್ತದೆ. ಸಂಪನ್ಮೂಲಗಳ 
ಲಭ್ಯತೆಯನುಗುಣವಾಗಿ ಯೋಜನೆಯನ್ನು ಅನುಷ್ಠಾನಗೊಳಿಸಿ, ಗ್ರಾಮೀಣ 
ಭಾಗದ ಜನರ' ಕುಡಿಯುವ ನೀರಿನ ಸಮಸ್ಯೆಗೆ ಶಾಶ್ವತವಾಗಿ ಪರಿಹಾರ 
ಒದಗಿಸುವುದು ಜಲಧಾರೆ ಯೋಜನೆಯ ಗುರಿ ಮತ್ತು 
ಉದ್ದೇಶವಾಗಿರುತ್ತದೆ. 


ಮಂಡ್ಯ ಜಿಲ್ಲೆಯಲ್ಲಿ ಜಲಧಾರೆ ] ಮಂಡ್ಯ ಜಿಕ್ಸಯಲ್ಲಿ ಜಲಧಾರೆ ಯೋಜನೆಯ" `ಅನುಷ್ಠಾನರಿ೧ದ 
ಯೋಜನೆಯ ಅನುಷ್ಠಾನದಿಂದ ಎಷ್ಟು [1085 ,: ಗ್ರಾಮಗಳಿಗೆ ಕುಡಿಯುವ ನೀರಿನ ಸಮಸ್ಯೆಯನ್ನು 
ಗ್ರಾಮಗಳಿಗೆ ಕುಡಿಯುವ ನೀರಿನ | ಪರಿಹರಿಸಲಾಗುವುದು. | 
ಸಮಸ್ಯೆಯನ್ನು ಪರಿಹರಿಸಲಾಗುವುದು; ಕ್ರಸಂ. 1 ತಾಲ್ಲೂಕುಗಳ ಜಲಧಾಕ ಹೋಜನೆಯಡಿ 
(ವಿವರ ನೀಡುವುದು) ಪರಿಗಣಿಸಿರುವ ಗ್ರಾಮಗಳ 
ಸಂಖ್ಯೆ 
7 ಕೃಷ್ಣರಾಜಪೇಟೆ 306 
2|ಮದ್ಗಾರು 150 
3 ಮಳವಳ್ಳಿ 103 
\ 4 ಮಂಡ್ಯ 191 
1 5] ನಾಗಮಂಗಲ 208 
6 ಪಾಂಡವಪುರ 70 
7  |ಶೀರಂಗಪಟ್ಟಣ 57 
ಒಷ್ಟು 1085 


ಸಂ.ಗ್ರಾಕುನೀ&ನೈ/126/ಗ್ರಾನೀಸ(5)/2020 


 ಈತ್ನರಪು 


ಗ್ರಾಮೀಣಾಭಿವೃದ್ಧಿ ಪಂಚಾಯತ್‌ ರಾಜ್‌ ಸಚಿವರು 


